ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :: 962(1128) 
ಸದಸ್ಯರ ಹೆಸರು ;: ಶ್ರೀ ಎಸ್‌.ವಿಸಂಕನೂರ 
ಉತ್ತರಿಸುವ ದಿನಾಂಕ 1: 22.12.2021 
ಉತ್ತರಿಸುವ ಸಚಿವರು °™” ಕಂದಾಯ ಸಚಿವರು 


ಗದಗ ಜಿಲ್ಲೆ, ಲಕ್ಷ್ಮೇಶ್ವರ ತಾಲ್ಲೂಕಿನ ಯಳವತ್ತಿ ಗ್ರಾಮದಲ್ಲಿ ಯಾವುದೇ 
ಸರಕಾರಿ ಜಮೀನು ಲಭ್ಯವಿಲ್ಲದ ಕಾರಣ, ರುದ್ರಭೂಮಿ ಸೌಲಭ್ಯ ಕಲ್ಪಿಸುವ 


ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲ್ಲೂಕಿನ ಯಳವತ್ತಿ 
ಗ್ರಾಮ ಪಂಚಾಯತ್‌ ಕಾರ್ಯಾಲಯದಿಂದ ರುದ್ರಭೂಮಿ 
ಖರೀದಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು, ಗದಗ ಇವರಿಗೆ 
ಪ್ರಸ್ತಾವನೆಯನ್ನು ಸಲ್ಲಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಯಳವತ್ತಿ ಗ್ರಾಮಕ್ಕೆ ರುದ್ರಭೂಮಿಗಾಗಿ ಜಮೀನು ನೀಡಲು 
ಆ ಗ್ರಾಮದ ಕೆಲವು ಭೂ ಮಾಲೀಕರು ಒಪ್ಪಿಗೆ ಪತ್ರ 
ನೀಡಿರುವುದು ನಿಜವೇ; (ಮಾಹಿತಿ ನೀಡುವುದು) 


ಸಲುವಾಗಿ ಖಾಸಗಿ ಜಮೀನು ಖರೀದಿಸುವ ಬಗ್ಗೆ ಪ್ರಸ್ತಾವನೆ 
ಸ್ವೀಕೃತವಾಗಿರುತ್ತದೆ, 


ಲಕ್ಷ್ಮೇಶ್ವರ ತಾಲ್ಲೂಕು, ಯಳವತ್ತಿ ಗ್ರಾಮಕ್ಕೆ ರುದ್ರಭೂಮಿ ಸೌಲಭ್ಯ 
ಕಲ್ಪಿಸಲು ಖಾಸಗಿ ಜಮೀನು ಖರೀದಿಸುವ ಬಗ್ಗೆ ಜಮೀನು ಗುರುತಿಸುವ 
ಸಂದರ್ಭದಲ್ಲಿ, ಯಳವತ್ತಿ ಗ್ರಾಮದ ರಿ.ಸನಂ.171/1 ಕ್ಷೇತ್ರ 04ಎ- 
17ಗುಂಟೆ ಪೈಕ 02ಎ-0೦ಗುಂಟೆ ಜಮೀನನ್ನು ಖರೀದಿ ಕೊಡಲು ಭೂ 
ಮಾಲೀಕರು ಒಪ್ಪಿಗೆ ಪತ್ರ ನೀಡಿರುತ್ತಾರೆ. 
ಸನ್‌ 2021-22ನೇ ಸಾಲಿನ ಚಾಲ್ತಿ ಮಾರ್ಗಸೂಚಿ ದರ ಪಟ್ಟಿ ಪ್ರಕಾರ ಪ್ರತಿ 
ಎಕರೆಗೆ ರೂ.1,68,000/-ರೂ ಇದ್ದು, ಸದರಿ ಬೆಲೆಯ ಮೂರು ಪಟ್ಟು 
ಅಂದರೆ ರೂ.5,04,000/-ಗಳಿಗೆ ಭೂ ಮಾಲೀಕೆರು ಒಪ್ಪಿರುವುದಿಲ್ಲ, ಪ್ರತಿ 
ಎಕರೆಗೆ ರೂ.7,00,000/-ಗಳಂತೆ ಒಟ್ಟು 02 ಎಕರೆಗೆ 14,00,000/- ಗಳ 
ಮೊತ್ತವನ್ನು ಜಮೀನು ಖರೀದಿಗೆ ನೀಡುವಂತೆ ವಿನಂತಿಸಿರುತ್ತಾರೆ. ಆದರೆ 
ಭೂಮಾಲೀಕರ ಬೇಡಿಕೆ ಮೊತ್ತವು ಮಾರ್ಗಸೂಚಿ ಬೆಲೆಯ ಮೂರು 
ಪಟ್ಟಿಗಿಂತ ಹೆಚ್ಚಾಗುತ್ತಿರುವುದರಿಂದ, ಸರ್ಕಾರದ ಸುತ್ತೋಲೆ ಸಂ:ಕಂಇ 6 
ಭೂಸ್ವಾವ್ಯಾ 2011, ದಿನಾಂಕ:06.06.2012ರನ್ವಯ 


ಯಳವತ್ತಿ ಗ್ರಾಮಕ್ಕೆ ರುದ್ರಭೂಮಿಗಾಗಿ ಭೂಮಿಯನ್ನು 
ಖರೀದಿಸುವಲ್ಲಿ ಯಾವ ತೊಂದರೆಗಳಿವೆ; ಮತ್ತು ಆ 
ಗ್ರಾಮದ ಜನರ ಬೇಡಿಕೆಯನ್ನು ಈಡೇರಿಸಲು ಸರ್ಕಾರಕ್ಕೆ 
ಎಷ್ಟು ಅವಧಿ ಬೇಕಾಗುತ್ತದೆ? (ವಿವರ ನೀಡುವುದು) 


ಅವಕಾಶವಿರುವುದಿಲ್ಲ 
ಸಂಖ್ಯೆ: ಆರ್‌ಡಿ 38 ಎಲ್‌ಜಿಡಿ 2021 ಲ್‌ 
(¥ [CAG A 
4 
(ಆರ್‌.ಅಶೋಕ್‌) 


ಕಂದಾಯ ಸಚಿವರು 


